೧೧. ನಮ್ಮ ಮುಂದಿರುವ ಆಯ್ಕೆ 


'ಸುಸ್ಲಿರ ಸಮಾಜಕ್ಕಾಗಿ ಶಿಕ್ಷಣ' ಎ೦ಬ ಮಾತು ಸಂಪೂರ್ಣ ಸೋತಂತೆ ಕಾಣುತ್ತಿರುವ 
ಇಂದಿನ ಕಾಲದಲ್ಲಿ ನಾವು ಕೆಲವರಾದರೂ ಶಿಕ್ಷಣ ಸುಸ್ಥಿರ ಸಮಾಜಕ್ಕೆ ನಿಲ್ಲಬಲ್ಲ 
ಸಾಧ್ಯತೆಯನ್ನು ಜೀವಂತವಾಗಿಡಬೇಕು. ಜಾಗತೀಕರಣ ಸೃಷ್ಟಿಸಿರುವ ದುರಾಸೆಯೇ 
ಪ್ರಧಾನವಾದ ಜೀವನದೃಷ್ಟಿಯ ಕರಾಳ ರೂಪುಗಳು ಎದುರಿಗೆ ವಿಜೃಂಭಿಸುತ್ತಿದ್ದರೂ, 
ಪರಿಸರ ವಿಕೋಪಗಳು ಆಗಾಗ ಮನುಕುಲವನ್ನು ಎಚ್ಚರಿಸುತ್ತಿದ್ದರೂ ಬಹುಸಂಖ್ಯಾತರು 
ಎಚ್ಚೆರಗೊಂಡಿಲ್ಲ. ಏಕೆಂದರೆ ಭೂಮಿತಾಯಿ ತನ್ನ ಅಪರಿಮಿತ ಸಹಿಷ್ಣುತೆಯಿಂದ 
ಜೀವದಾಯಿನಿಯಾಗಿಯೇ ಉಳಿದಿದ್ದಾಳೆ. ಆದರೆ ತನ್ನ ಮೃತಸಂಜೀವಿನಿ ಶಕ್ತಿಯನ್ನು 

ಪ್ರಗತಿಯಲ್ಲಿ ಕಳದುಕೊಳ್ಳುತ್ತಿರುವ ಈಕೆ ಮನುಕುಲ ತನ್ನನ್ನೇ ತಾನು ಬದಲಿಸಿಕೊಳ್ಳಲು 
ಅಲಕಾಲಾವಧಿಯನ್ನು ಕೊಟ್ಟಿದ್ದಾ ಲ್ಲ. 
ಲ್ಲಾ ಅವಘಡಗಳಿಗೂ ಮೂಲಕಾರಣ ಎಂದರೆ ಮನುಷ್ಠನ ದೌರ್ಬಲ್ಯವನ್ನೇ 
೧ಳ ಮಾಡಿಕೊಂಡು ಸಾಧಿಸಲಾಗುತ್ತಿರುವ ಆರ್ಥಿಕ ಪಗತಿ. ಅಭಿವೃದ್ಧಿ ಎಂದು: 
ಪ್ರಗತಿಯ ಅಳತೆಗೋಲನ್ನಲದೆ 'ಜೇರಾವುದನ್ನೂ ಪ ಪರಿಗಣಿಸದೆ "ಇರುವುದೇ 
ನಮ್ಮ ಎಲ್ಲ ದುರಂತಗಳಿಗೂ ಕಾರಣ. ಜಾಗತೀಕರಣ-ಇಂ೦ದಿನ ಶಿಕ್ಷಣ-ಅಭಿವೃದ್ಧಿ ಘೂ 
ಮೂರೂ ಪರಸ್ಪರ Nove ಹೊಂದಿದ್ದು, ಏಕಪ್ರಕಾರದ ಜೀವನ ದೃಷ್ಟಿಯನ್ನು 
ಹುಟ್ಟುಹಾಕಿವೆ. ಈ ಜೀವನದೃಷ್ಠಿಯ ಹಿಂದೆ ಮನುಷ್ಠನ ದೌರ್ಬಲ್ಯಗಳನ್ನು ವೈಭವೀಕರಿಸಿ 
ಮನುಷ್ಯರನು ಸರಕುಸಂಸ್ಕ ತಿಯ ದಾಸ್ಯದಲ್ಲಿ ಮುಳುಗಿಸಿ ಲಾಭ ಗಳಿಸುವ ಉದ್ದೇಶವಿದೆ. 
ಇದು ಕೆಲವೇ ಕೆಲವು ಸ್ಪಾರ್ಥಿಗಳ, ದುಷ್ನರ ಸಾಂಸ್ಥಿಕ ಹುನ್ನಾರವಾದರೂ ತಮ್ಮ 
"ದೌರ್ಬಲ್ಲ ಪೀತಿ' ಯಿಂದಾಗಿ ಇಡೀ ಮನುಕುಲ ವ್ಯಾಪಾರದಲ್ಲಿ 'ಪಾಟುದಾರವಾಗಿದೆ. 
ವ ಳು, ಜೀವನದೃಷ್ಟಿ ರೂಪ ROE ಬಾಲ್ಯಾವಸ್ಥಿ ಯಲ್ಲ ನಾವ 


po] 
Ne 
೭ ಲ 
ನ್‌ 


3 


4 
ಇ) 

ಸರಾಸರಿ ಮನಸಿಗೆ ನಿರ್ದಿಷ್ಟವಾದ ಆಯ್ಕೆ ಎಂಬುದು ಇನಟ್ಟದಿಲ್ಲ ಅವರ ಆಯ್ತೆ 

ಮ ಮರಸ್ಯರಿಸುತ್ತಾರೋ ಅದು ಕೇಮ ಎಂಬ 

ನಂಬಿಕೆಯ ಮೇಲೆ ಎಲ್ಲರೂ ಮಾಡುತ್ತಿರುವ ತಪ್ರುಗಳನ್ನು ಚಾಚೂ ತಪ್ಪದೇ 

ಭರ ತಮನ್ನ ಇಂತಹ ಒಂದು ಸರಾಸರಿ ಮನಸು ರೂಪುಗೊಳಲ ಆಗತ್ಮವಾದ 


- k4 
~ 
ಖುವಾದಿಯಿನ್ನು ವಮ್ಮ ಶಾಲಾಶಿಕ್ಷಣ ಬಾಲ್ಕದ 
p pe C 


ಲೀ ಹಾಕಿಕೊಡುತಾ ಇದೆ. 


134 / ಜಾಗತೀಕರಣ, ಶಿಕ್ಷಣ ಮತ್ತು ಸಮಾಜ 


ಪಂಚಭೂತಗಳನ್ನು ಸಂಪೂರ್ಣವಾಗಿ ಹತೋಟಿಗೆ ತರುವ ವಿದ್ಯೆಯನ್ನು ಕಲಿಸುವ 
ಮನೋವೈಜ್ಞಾನಿಕ ಪ್ರಧಾನವಾದ ಪಾಶ್ಚಾತ್ಯ ಶಿಕ್ಷಣ ಮಾದರಿಗಳು ನಮ್ಮ ಎದುರಿನಲ್ಲೇ ' 
ಇದೆ. ಈ ಶಿಕ್ಷಣವು ಮನುಷ್ಠನ ದೌರ್ಬಲ್ರಗಳನ್ನು "ನ್ಯಾಚುರಲ್‌" ಎನ್ನುತ್ತಾ ಈ ಭಬೂಮಿ- 
ಪಂಚಭೂತಗಳು ಇರುವುದೇ ಸುಖಜೀವನಕ್ಕಾಗ ಎಂದಕ ಜೀವನದ ಷ್ಟಿಯನ್ನು 
ನೀಡುತ್ತದೆ. ಕಣ್ಣಿಗೆ ಕಾಣದ ಅತೀತದ ಆದರ್ಶವನ್ನೇ ನಿತ್ಯಜೀವನದ ಹಾಸುಗಲ್ಲಾಗಿ 
ಮಾಡಿಕೊಂಡಿದ್ದ ಭಾರತೀಯ ಜೀವನವು ಒಪ್ರೊತ್ತಿನ ಊಟವನ್ನೂ ನೀಡಲಾರದೆ 
ಸೋತುಹೋಗಿದೆ. ಹಾಗಾಗಿ ಇಂದಿನ ಭಾರತೀಯ ಮನಸ್ಸು ಪಾಶ್ನಾತ್ಯ ಮಾದರಿಯ 
ಬದುಕಿಗೆ ಮಾರುಹೋಗಿದೆ. ಭೂಮಿಯನ್ನು ಹಸಿರಾಗಿ ಉಳಿಸಬಲ್ಲ "ಶಿಕ್ಷಣದ ಸಿದ್ದ 
ಮಾದರಿಯೊಂದು ನಮಗೆ ಎಲ್ಲೂ ಸಿಗುತ್ತಿಲ್ಲ. ಯೂರೋಪ್‌ ಮತ್ತು ಅನಾಕಿಕಾವ 
ಚಿಂತಕರೂ ಬದುಕಿನಿಂದ ದೂರಾಗುತಿರುವ ನಮ್ಮ ಇಂದಿನ ಶಿಕ್ಷಣ ಕುರಿತು 
ಚಿಂತಿಸಿಸುತ್ತಿದ್ದಾರೆ. ನಮ್ಮ ಮುಂದಿರುವ ಸವಾಲುಗಳು ಮುಖ್ಯವಾಗಿ ಎರಡು : 
ಭೂಮಿ ಕಗ ಉಂಡೆ ಮನುಕುಲ ಬದುಕು ಜಗ ಬೇಕು. ಇಂತಹ 
ಬದುಕನ್ನು ಸಾಧ್ಯವಾಗಿಸುವ ಜೀವನದೃಷ್ಟಿಯನ್ನು ಬಹುಸಂಖ್ಯಾತರಲ್ಲಿ ಮೂಡಿಸಬೇಕು 
ಮತ್ತು ಶಿಕ್ಷಣ ಇದನ್ನು ಸಾಧ್ಯ ಮಾಡಬೇಕು. 'ಬಹಳ ಹಿಂದೆಯೇ ಗಾಂಧೀಜಿಯವರು 
ಹೇಳಿರುವಂತೆ ಸರಳ ಜೀವನವೊಂದೇ ಇದಕ್ಕೆ ಇರುವ ಏಕೈಕ ಮಾರ್ಗ. ನಮ್ಮ ಶಿಕ್ಷಣ 
ವ್ಯವಸ್ಥೆ ಮಕ್ಕಳ ಮನಸನ್ನು ಇಂತಹ ಒಂದು ಸರಳ ಜೀವನಕ್ಕೆ ಸನ್ನದ್ದಗೊಳಿಸ ಸಟಾಕು. 


ಅನುಬಂಧ 
ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷ ಣ 


ನಮ್ಮ ದೇಶದ ಶೇಕಡ ಎಂಬತ್ತರಷ್ಟು ಮಕ್ಕಳು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲೇ 
ಕಲಿಯುತ್ತಾರೆ. ವ್ಯವಸ್ಥ ದೊಡ್ಡದಾದಷ್ಟೂ ಅಲ್ಲಿ ಯಾಂತ್ರಿಕತೆ ಪ್ರವೇಶಿಸುತ್ತದೆ. ಹಾಗಾಗಿ 
ಶಿಕ್ಷಣದ ಗುಣಾತ ಕತೆ ನೇ ಆಪಧ್ಯಕ್ಕೆ ಸರಿಯುತ್ತದೆ. ಇದನ್ನು ಮನಗಂಡ ಶಿಕ್ಷಣತಜ್ಞರು, 
ಶಿಕ್ಷಣಾಸ ಕರು ಆಯ್ತ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು 
ಪ್ರಯತಿ ಸಿದ್ದಾರೆ. ಏಕಲವ್ಯ ಇಂತಹ ಒಂದು ಪ್ರಯತ್ನ, ದಿಗಂತರ್‌ ಶಾಲೆ ಅಧವಾ 
ವಿಜ್ಞಾವಾ ತ್ರಮಗಳ ಪ ಪುಯತ್ನ ಉತರಭಾರತದಲ್ಲಿ ನಡೆದಿವೆ. " ಪ್ರಯತ್ನಗಳ ಪರಿಣಾಮವನ್ನು 
ತಿಳಿಯಲು ಅನೇಕ ಅಧ್ಯಯನಗಳೂ ನಡೆದಿವೆ. ದುರದೃಷ್ಟ ಎಂದರೆ ಈ ಪ್ರಯತ್ನ ಗಳು 
ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾದ ಶೈಕ್ಷಣಿಕ ಗುಣಮಟ್ಟವನ್ನು ಅನುಷ್ಣಾ ನಕ್ಕೆ ತರಲು 
ವಿಫಲವಾಗಿವೆ. ಎಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಜೊತೆ ಢಃ ಸಯಂಸೇವಾ ಸಂಸ್ಥೆಗಳು 
ಕೆಲಸ ಮಾ ಡುತ್ತವೆಯೋ ಅಲ್ಲಿಯವರೆಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟದ 
ಶಿಕಣ, ಎಂದರೆ ಮುಖ್ಯವಾಗಿ ಚಟುವಟಿಕೆಯಾಧಾರಿತ ಶಿಕ್ಷಣ ನಡೆಯುತ್ತದೆ. ಈ 
- WR ಸಂಸ್ಥೆಗಳು ಹಿಂದೆ ಸರಿದ ಕೂಡಲೇ ಸರ್ಕಾರಿ ಶಾಲೆಗಳು ತಮ್ಮ 
ಲನ ಸ್ಥಿತಿಗೆ ಹಿಂತಿರುಗುವುದನ್ನು ಈ ಅಧ್ಯಯನಗಳು ತೋರಿಸಿವೆ. 
ನಮ್ಮ ದೀ ನಬಂಧು ಸಂ pgp ವತಿಯಿಂದ ಚಾಮರಾಜನಗರದಲ್ಲಿ ಆಯ್ದ ಮೂವತ್ತು 
ಪಾಥಮಿಕ ಶಾಲೆಗಳೊಡನೆ ಕಳದ ಒಂದು ದಕಕದಿಂದಲೂ ಶಿಕ್ಷಕರ 
| ತರಗತಿಯ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು 
ಪಯತ್ಸಿಸುತ್ತಿದ್ದೇವೆ. ತಃ hs ಯತ್ಸದ ಫಲವಾಗಿ ನಮ್ಮ ಸರ್ಕಾರಿ ಶಾಲಾ » ಅಧ್ಯಾಪಕರು 
೬3 


‘ ೬ 
ಶಿಕ್ಷಣದಿಂದ ಏನೂ ರಾಟ್‌ ಸ: ಎಂಬ ಜಗನ್‌ ೫ ಪ ಪಡೆದಿದ್ದಾರೆ. 
ಆಯ್ದ ಈ ಎಲ್ಲ ಶಾಲೆಗಳಲ್ಲೂ ಚಟುವಟಿಕೆ ಆಧಾರಿತ ಬೋಧನೆ ನಡೆಯತಿದೆ. 
ಲೀ ನಡೆದಿರುವ ಇಂತಹ ಪ್ರಯೋಗಗಳು ಗುಣಾತ್ಮಕವಾಗಿ ಶಾಶ್ವತ 


ಬದಲಾವಣೆಗಳನ್ನು ಮಾಡಲು ಸೋತಿರುವುದರಿಂದ ನಾವು ಸರ್ಕಾರ ಶಾಲೆಗಳಲ್ಲಿ 


ಗುಣಮಟ್ಟದ ಶಕ ಶಾಶ್ವತವಾ ವಿಲೆ ಿಲ್ಲಲು ಏನು ಮಾಡಬಹುದೆಂದೂ, ಹೇಗೆ 
ವ ಮಾಡಬಟಹುದಂದೂ ಲೋಚಿಸಿ ಕೆಲಸ ಮಾಡುತ್ತಿದ್ದೇವೆ. 
ಶಿಕ್ಷಣ ಎಂಬುದು ಮಗುವಿಗೆ ಅನುಭವದ ಕಲಿಕೆಿಯಾಗಬೇಕಾದರೆ ಚಟುವಟಿಕೆ 


ಅಧಾರಿತ ಬೋಧನೆ ನಡೆಯಲೇಬೇಕು. ಸರ್ಕಾರದ ವಲಯೆಗಳಲ್ಲೂ ಚಟುವಟಿಕೆ 


136 / ಜಾಗತೀಕರಣ, ಶಿಕ್ಷಣ ಮತ್ತು ಸಮಾಜ 


ಆಧಾರಿತ ಬೋಧನೆಗೆ ಸಾಕಷ್ಟು ಒತ್ತು ಕೊಡಲಾಗುತ್ತಿದೆ. ಆದರೆ ಚಟುವಟಿಕೆ ಆಧಾರಿತ 
ಬೋಧನೆ ಎಂದ ಕೂಡಲೇ ಶಾಲಾ ಶಿಕ್ಷಕರು ಅಸಂಬದ್ಧವಾದ ಚಟುವಟಿಕೆಗಳಲ್ಲಿ ' 
ತೊಡಗುವುದನ್ನು ಅನೇಕ ಶಾಲೆಗಳಲ್ಲಿ ಕಾಣಬಹುದು. ಅಧ್ಯಾಪಕ ಕೈಗೊಳ್ಳುವ 
ಚಟುವಟಿಕೆಗಳಿಗೂ ಕಲಿಯಬೇಕಾಗಿರುವ ವಿಷಯಕ್ಕೂ ಅನ್ಯೋನ್ಯ ಸಂಬಂಧವಿದ್ದು, 
ಚಟುವಟಿಕೆಯಿಂದಾಗಿ ಮಗು ಸಷ್ಟವಾದ ಜ್ಞಾನವನ್ನು ಪಡೆಯುವಂತಿರಬೇಕು. ಇಂತಹ 
ಒಂದು ಸಂಬಂಧಗಳ ಸ್ಪಷ್ಟತೆ ಅಧ್ಯಾಪಕನಿಗೆ ಬರಬೇಕಾದರೆ ಅವನಿಗೆ ತರಬೇತಿ 
ಬೇಕು, ಮಾರ್ಗದರ್ಶನ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೋತ್ಸಾಹ ಬೇಕು. 


ನಾವು ಕೈಗೊಂಡ ಕಾರ್ಯಕ್ರಮದಲ್ಲಿ ಇವೆಲ್ಲವೂ ಇರುವಂತೆ ಎಚ್ಚರಿಕೆ ವಹಿಸಿದ್ದೇವೆ. 
ಒಂದು ದಶಕದ ನಮ್ಮ ಪ್ರಯತ್ನದಲ್ಲಿ ಅಧ್ಯಾಪಕರಿಗೂ ನಮಗೂ ವಿಶೇಷವಾದ 
ಸ್ನೇಹಸಂಬಂಧವೊಂದು ಹುಟ್ಟಿದೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲಾ ಅಧ್ಯಾಪಕರು 
ಹೊರಗಿನಿಂದ ಬರುವ ನೆರವನ್ನು ಒಂದು ತೊಂದರೆಯೆಂದು ಭಾವಿಸುವುದೇ ಹೆಚ್ಚು. 
ಕೆಲವರಂತೂ ತಮ್ಮೊಳಗಿನ ಹುಳುಕುಗಳು ಬಹಿರಂಗವಾದೀತೆಂದು ಹೆದರಿ ಹೊರಗಿನ 
ನೆರವನ್ನು ಸಾರಾಸಗಟಾಗಿ ತಿರಸ್ಕರಿಸುತ್ತಾರೆ. ಈ ಎಲ್ಲವನ್ನೂ ಮೊದಲೇ ಊಹಿಸಿ 
ನಾವು ಸರ್ಕಾರಿ ಶಾಲೆಗಳ ಅಧ್ಯಾಪಕರ ಜೊತೆ ಅನ್ಯೋನ್ಯ ಸಂಬಂಧವನ್ನು 
ಬೆಳೆಸಿಕೂಂಡಿದ್ದೇವೆ. ನಮ್ಮ ಯಶಸ್ಸಿನ ಗುಟ್ಟು ಹೀಗಿದೆ. 


k ಮೊದಲನೆಯದಾಗಿ ಅಧ್ಯಾಪಕರಲ್ಲಿ ಈಗಾಗಲೇ ಇರುವ ಇತ್ಯಾತ್ಮಕ ಅಂಶಗಳನು 
ಜ್ಞಾನವನ್ನು ಗುರುತಿಸಿ ಅಧ್ಯಾಪಕನಿಗೆ ತನ್ನಲ್ಲೇ ತನಗೆ ಆತ್ಮವಿಶ್ವಾಸ ಮೂಡುವಂತೆ 
ನಾವು ನಡೆದುಕೊಳ್ಳುತ್ತೇವೆ. ಲೋಟದ ಅರ್ಧಭಾಗ ಮಾತ್ರ ನೀರು ತುಂಬಿದೆ 
ಎಂದು ಇಟ್ಟುಕೊಳ್ಳಿ. ಆಗ 'ಅರ್ಧಕ್ಕರ್ಧ ಖಾಲಿಯೇ ಇದೆ' ಎಂದು 
ಹೀಗಳೆಯಬಹುದು. ಅಥವಾ "ಓ, ಈಗಾಗಲೇ ಲೋಟ ಅರ್ಧ ತುಂಬಿದೆ' 
ಎಂದು ಪ್ರೋತ್ಲಾಹದಾಯಕವಾಗಿಯೂ ಹೇಳಬಹುದು. ಹೀಗೆ ಹೇಳಿದುದರ 
ಅರ್ಥ ಒಂದೇ ಆದರೂ ಪರಿಣಾಮದಲ್ಲಿ ವ್ಯತ್ಯಾಸವಿದೆ ಎಂದು ಗಮನಿಸಬೇಕು. 
ನಮ್ಮ ಇತ್ಯಾತ್ಮಕ ವಿಧಾನ ಅಧ್ಯಾಪಕರಲ್ಲಿ ಆತ್ಮವಿಶ್ವಾಸವನ್ನೂ ಮತ್ತು ಪ್ರಗತಿ 
ಸಾಧಿಸಬೇಕೆಂಬ ಉತ್ಸಾಹವನ್ನೂ ತುಂಬಿದೆ. 

© ನಮ್ಮ ಪ್ರಯತ್ನಗಳು ಸಫಲವಾಗಬೇಕಾದರೆ ಅಧ್ಯಾಪಕರು ನೆರವು ನೀಡುವ 
ನಮ್ಮನ್ನು ಹೃತ್ಪೂರ್ವಕವಾಗಿ ಅಂಗೀಕರಿಸಬೇಕು. ಹೀಗೆ ಅವರು ನಮ್ಮನ್ನು 

 ಸ್ಲೀಕರಿಸಬೇಕಾದರೆ ನಾವು ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಯಾವ 
ಸಂದರ್ಭದಲ್ಲೂ "ನಾನು ನಿನಗಿಂತ ಹೆಚ್ಚು' ಎ೦ದು ತೋರಿಸಿಕೊಳ್ಳದೆ ಅತ್ಯಂತ 
ಸಂಯಮದಿಂದ ಅಧ್ಯಾಪಕನಿಗೆ ನಿರಂತರ ನೆರವನ್ನು ನೀಡಬೇಕು. ಇದು 


ಹೇಗಿರಬೇಕು ಎಂದರೆ ಡಾಕ್ಟರ್‌ ಅರಿವಳಿಕೆ ಮದ್ದುಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡಿ 


ಅನುಬಂಧ / 137 


ರೋಗ ಗುಣಪಡಿಸುವಂತಿರಬೇಕು. ಇಂತಹ ಒಂದು ಪ್ರಿಯೆ ಸ್ಪಲಕಾಲ ನಡೆದ 
ಮೇಲೆ ಅಧ್ಯಾಪಕರು ನಮ್ಮನ್ನು ಪೀತಿಸಲು ಪ್ರಾರಂಭಿಸುತ್ತಾರೆ, ಹೃತೂರ್ವಕವಾಗಿ 
ಸ್ವೀಕರಿಸುತ್ತಾರೆ. ಜೊತೆಗೆ ಫೇಣನೆ ಗುಣಮಟ್ಟದ ಶಿಕ್ಷಣ ಮುಖ್ಯವೆಂದು ನಾವು 
ಭಾವಿಸುತ್ತೇವೆಯೋ ಆದನ್ನು ಈ ಅಧ್ಯಾಪಕರು ಸಹ ಮುಖ್ಯವೆಂದು 
ಭಾವಿಸತೊಡಗುತ್ತಾರೆ. 

ಹೀಗೆ ಸುದೀರ್ಪಕಾಲದ ನೆರವಿನಿಂದ ನಾವು ಸಾಧಿಸಿದ ಗುಣಮಟ್ಟದ 
ಶಿಕ್ಷಣ ಸರ್ಕಾರಿ ಶಾಲ ಗಳಲ್ಲಿ ಶಾಶ್ನತವಾಗಿ ಮುಂದುವರೆಯಲು ಸಾಧ್ಯವೇ? 
ಇದೊ ೦ದು ಬಹಳ ಮುಖ್ಯವಾದ ಪಶ್ನೆ ಕೇವಲ ವ್ಯಕ್ತಿಗಳಲ್ಲಿ ಮಾತ್ರ ಸಾಟ್ರ 
ಬದಲಾವಣೆಯನು ತಂದರೆ ಪ ಒದಲಾವಟೆ Ot ವ್ಯಕ್ತಿಗಳಿಗೆ ಮಾತ್ರ 
ಸೀಮಿತವಾಗಿರುತದೆ. ಆದರೆ ಒಂದು ನಿರ್ದಿಷ್ಟ ಪ್ರದೇಶದ ಇಡೀ ೀ ವ್ಯವಸ್ಥೆ ನ್ಲಯಲ್ಲೇ 
ಮೂಲಭೂತ ಬದಲಾವಣೆಗಳನ್ನು ತಂದರೆ ಆಗ ಈ ಬಾಗದ ವ್ಯವಸ್ಥೆ ್ಗ ತನ್ನ ದೇ 
ಸಂಸ ತಿಯನು ಬೆಳೆಸಿಕೂ ಳ್ಳುತದೆ ಮತ್ತು ಆ ಸಂಸ್ಕ ತಿಗನುಗುಣವಾಗಿ 


ರಲ ೩ 
ಮುಂದುವರಿಯುತದೆ. ಇದನ್ನು 'ಫೂರ್ವಬಾವಿಯಾಗಿ ಆಲೋಚಿಸಿ ಇಂತಹ 


ಒಂದು ಬದಲಾವಣೆಯ ಪ್ರಯತ್ನವನ್ನು ನಾವು ಕೈಗೊಂಡೆವು. 

ನಮ್ಮ ಈ ಪ್ರಯತ್ತಕ್ಕೆ ಒ೦ದು ಸೈದ್ದಾಂತಿಕ ನೆಲೆಯಿದೆ. ಏನೆಂದರೆ ಅಧ್ಯಾಪಕರು 
ಗುಣಮಟ್ಟದ ಶಿಕ್ಷಣಕ್ಕೆ ಸಂಬಂಧಪಟ್ಟ "ಚಟುವಟಿಕೆ ಆಧಾರಿತ ಬೋಧನೆಯನ್ನು 
ಎಡೆಬಿಡದೆ ಕೈಗೊಳ್ಳುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವುದು. ಹೀಗೆ 
ನಿರಂತರವಾಗಿ ದೂ ಪ್ರದೇಶ ಎಲ್ಲ ಶಿಕ್ಷಕರು ಚಟು ಖವಟಿಕೆ ಧನಿಕ ಬೋಧನೆಯನ್ನು 
ತಮ್ಮ ಬೋಧನಾ ವಿಧಾನವಾ ಅಳವಡಿಸಿಕೊಂಡರೆ ಇದು ಒಂದು ಅಭ್ಯಾಸವಾಗಿ 
ಪರಿಣಮಿಸುತ್ತದೆ. ಈ ಆಅ ಭೇ ಕೆಲಕ್‌ ಲ ಜೀವಂತವಾಗಿಟ್ಟುಕೊಂಡರೆ 

ಇದರಿಂದ ವೈಯಕ್ತಿಕ ನೆಲೆಗಳಲ್ಲಿ ಎ ಅಧ್ಯಾಪಕರು ಒಂದು "ಗುಣ' 
(Character)ವನ್ನು BNA ತ್ತಾರೆ. ಹೀಗೆ ಒಂದು ನಿರ್ದಿಷ್ಟ ಗುಣವುಳ್ಳ 
ವ್ಯಕ್ತಿಗಳ ಸಮೂಹವೇ ಸ್ಕೃತಿ ತಿಂಶಶಾಗುತ್ತದೆ. ಹೀಗೆ ಒಂದು 
ಶಿಕ್ಷಣಸಂಸ ್ಯೃತಿಯೊಂದು ತಲ್ಲ ಹರ ಅದು ತಾನೇ ತಾನಾಗಿ 
ಮುಂ ದುವರಿಯುತದೆ. ನಾವು ಇಂತಹ ಒಂದು ಸಂಸ್ಕೃತಿಯ ಸ್ಕೂಲ 
ರೂಪರೇಖೆಗಳನ ಈಗಾಗಲೆ ನಮ್ಮ ಪ್ರದೇಶದಲ್ಲಿ ಕಾಣಲಾರಂಭಿಸಿದ್ದೇವೆ. 


೪ 
ಬದಲಾದ ಈ ಪರಿ ೧ಸರದಿಂದ ಒಬ್ಬರೋ ಇಬ್ಬರೋ ಅಧ್ಯಾಪಕರು ವರ್ಗವಾಗಿ 


4d 


138 / ಜಾಗತೀಕರಣ, ಶಿಕ್ಷಣ ಮತ್ತು ಸಮಾಜ 


ಉತ್ಪಾಹ ಕಳೆದುಕೊಳ್ಳದೆ ನಿರಂತರವಾಗಿ ಕೆಲಸ ಮಾಡಿದರೆ ಇಡೀ ಶಿಕ್ಷಣ ವ್ಯವಸ್ಥೆ 
ನಮ್ಮೊಡನೆ ಕೈಜೋಡಿಸುತ್ತದೆ. ಇದು ನಮ್ಮ ಅನುಭವ ಕೂಡ. ಕಳೆದ ಒಂದು 
ದಶಕದಲ್ಲಿ ಡಯೆಟ್‌ ಆಗಿರಬಹುದು ಅಥವಾ ಡಿಡಿಪಿಐ ಅವರ ಇಲಾಖೆಯಾಗಿರಬಹುದು 
- ಈ ಎಲ್ಲವೂ ನಮ್ಮೊಡನೆ ಅತ್ಯಂತ ನಿಕಟವಾಗಿ ಸ್ನೇಹದಿಂದ ವರ್ತಿಸುತ್ತಿವೆ. ಮುಖ್ಯವಾಗಿ 
ಎಲ್ಲಾ ಸರ್ಕಾರಿ ಅಧಿಕಾರಿಗಳೂ ಸಹ ಅಹಂ ಇಲ್ಲದ ಪ್ರಾಮಾಣಿಕ ಪ್ರಯತ್ನಗಳಿಗೆ 
ಸಂದಿಸುತ್ತಾರೆ. ಈ ಅಧಿಕಾರಿಗಳನ್ನು ನಮ್ಮ ವಿಶ್ನಾಸಕ್ಕೆ ತೆಗೆದುಕೊಳ್ಳುವುದು ಅಷ್ಟೇನೂ 
ಕಷ್ಟವಲ್ಲ. 


